ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಮೂರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ ೭6ನೇ ಫೆಬ್ರವರಿ, 2೦14 
(ಸಮಯ: ಬೆಳಣ್ಣೆ 10.0೦ ಗಂಟಿಗೆ) 


1 ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 
ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ 31ನೇ ಮಾರ್ಚ್‌ 2೦18ಕ್ಕೆ 


ಕೊನೆಗೊಂಡ ವರ್ಷಕ್ಷೆ ಭಾರತದ ಲೆಕ್ಷನಿಯಂತ್ರಕರು ಮತ್ತು ಮಹಾಲೆಕ್ಷಪರಿಶೋಧಕರು 
ನೀಡಿರುವ ಸಾರ್ವಜನಿಕ ವಲಯ ಉದ್ಯಮಗಳ ಮೇಲನ ವರದಿಯನ್ನು ಸಭೆಯ 


ಮುಂದಿಡುವುದು. 
2. ವರದಿಯನ್ನೊಪ್ಲಿಸುವುದು 


ಶ್ರೀ ಒ.ಆರ್‌. ಯಾವಗಲ್‌ (ಅಧ್ಯಕ್ಷರು, ಹಿಂದುಳದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ) ಅವರು ೭೦13-14ನೇ ಸಾಲಅನ ಹಿಂದುಳ೪ದ 
ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯು ಕೈಗೊಂಡ ವಿದೇಶ ಅಧ್ಯಯನ 
ಪ್ರವಾಸದ ವರದಿಯನ್ನು ಒಪ್ಪಿಸುವುದು 


3. ವಿತೀಯ ಕಾರ್ಯಕಲಾಪಗಳು 


ಅ) 2೦14-15ನೇ ಸಾಲಅನ ಆಯವ್ಯಯದ ಮೇಲನ ಸಾಮಾನ್ಯ ಚರ್ಚೆಗೆ 
ಸರ್ಕಾರದ ಉತ್ತರ. 


ಆ) 2೦13-14ನೇ ಸಾಅನ ಪೂರಕ ಅಂದಾಜುಗಳಗೆ (ಎರಡನೇ ಕಂತು) 
ಸರ್ಕಾರದ ಉತ್ತರ ಹಾಗೂ ಮತಕ್ಕೆ ಹಾಕುವುದು. 


ಪು.ತಿ.ನೋ.. 


ವ 


4. ಶಾಸನ ರಚನೆ 


ವಿಧೇಯಕವನ್ನು ಪರಾ ಲರಲೋಜಿಸುವುದು ಹಾಗೂ ಅಂಗೀಕರಿಸುವುದು 


ಕರ್ನಾಟಕ ಪೌೌರನಿಗಮಗಳ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ವಿನಯ ಕುಮಾರ್‌ ಸೊರಕೆ (ಸಗರಾಭವೃದ್ಧಿ ಸಚಿವರು ) ಅವರು 


ಅ) 2೦14 ನೇ ಸಾಅನ ಕರ್ನಾಟಕ ಪೌರನಿಗಮಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


5. ಪ್ರಶ್ನೋತ್ತರ 
ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಹದಿಮೂರನೇ ಪಟ್ಟ 
ಆ) ದಿನಾಂಕ 24.೦೭.2೦14ರ ಹನ್ನೊಂದನೇ 
ಪಟ್ಟಿಬುಂದ ವರ್ಗಾವಣೆಗೊಂಡ ; ಗ್ರಾಮೀಣಾಭವೃದ್ಧಿ ಮತ್ತು 
ಶ್ರೀ ಜ.ಟ. ದೇವೇಗೌಡ ಪಂಚಾಯತ್‌ ರಾಜ್‌ ಸಚಿವರು 


ಅವರ ಚುಕ್ಕೆ ಗುರುತಿನ 
ಪ್ರಶ್ನೆ ಸಂಖ್ಯೆ: 158(೦786) 


ಇ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಹದಿಮೂರನೇ ಪಟ್ಟ 


6. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಕೆ.ಎನ್‌.ರಾಜಣ್ಣ ಮತ್ತು ಈ. ತುಕಾರಾಂ ಅವರುಗಳು ಬೆಂಗಳೂರು ಉತ್ತರ 
ತಾಲ್ಲೂಕು ಯಶವಂತಪುರ ಹೋಬಳ ಕೊಡಿಗೇಹಳ್ಲ ಗ್ರಾಮದ ಸರ್ವೆ ನಂ 31ರಲ್ಲನ 
ನಾಲು ಎಕರೆ ಭೂಮಿಯನ್ನು ವಿಶೇಷ ಭೂಸ್ತಾಧೀನಾಧಿಕಾರಿ-2 ಇವರು ಭೂಸ್ತಾಧೀನ 
ಮಾಡಿ ಸಾರ್ವಜನಿಕ ಉದ್ದೇಶಕ್ಕೆ ಬಳಸದೆ ಇರುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ 
ಗಮನ ಸೆಕೆಯುವುದು. 


. ಶ್ರೀ ಎಲ್‌.ಎ. ರವಿ ಸುಬ್ರಮಣ್ಯ ಅವರು ಬೃಹತ್‌ ಬೆಂಗಳೂರು ಮಹಾನಗರ ಪಾಲಕೆ 
ವಾರ್ಡ್‌ ಸಂಖ್ಯೆ 5೦ರ ಕಸ್ತೂರಿ ನಗರದ ರಾಜಾ ಕಾಲುವೆಗಳಲ್ಲ ತ್ಯಾಜ್ಯ ವಸ್ತುಗಳು 
ತುಂಬರುವುದರಿಂದ ಕಲುಷಿತ ನೀರು ಮುಂದೆ ಹರಿಯದೆ ಉಂಬಾಗಿರುವ 
ತೊಂದರೆಯ ಬಣ್ಣೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


. ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಅವರು ಬೆಳಗಾವಿ ಜಲ್ಲೆಯ ಅಥಣಿ ತಾಲ್ಲೂಕಿನ 
ವ್ಯಾಪ್ತಿಯಲ್ಲ ಸಹಾಯಕ ಸಾರಿಗೆ ಪರಿವೀಕ್ಷಕರ ಕಛೇರಿ ಪ್ರಾರಂಭಸುವ ಬಣ್ಣೆ ಮಾನ್ಯ 
ಸಾರಿಗೆ ಸಚಿವರ ಗಮನ ಸೆಕೆಯುವುದು. 


ಪು.ತಿ.ನೋ,. 


ಗ 


Mg 


ಶ್ರೀ ಪ್ರಮೋದ್‌ ಮಧ್ಧರಾಜ್‌ ಅವರು ರಾಜೀವ್‌ ಗಾಂಧಿ ಗ್ರಾಮೀಣ ವಿದ್ಯುದ್ಧೀಕರಣ 
ಯೋಜನೆ ಅನ್ವಯ ಅರ್ಜಗಳನ್ನು ಪ್ಟೀಕರಿಸಲು ನಿಗದಿ ಮಾಡಿರುವ ಕೊನೆ 
ದಿನಾಂಕವನ್ನು ಮಾರ್ಚ್‌ 31, 2೦14ರ ವರೆಗೆ ವಿಸ್ತರಿಸುವ ಬಣ್ಣಿ ಮಾನ್ಯ ಇಂಧನ 
ಸಚಿವರ ಗಮನ ಸೆಕೆಯುವುದು. 


. ಡಾ॥ ಕೆ. ಶ್ರೀನಿವಾಸ ಮೂರ್ತಿ ಅವರು ನೆಲಮಂಗಲ ಪೊಲೀಸ್‌ ಠಾಣೆಯಲ್ಲಿ 


ಪೊಲೀಸ್‌ರ ಕೊರತೆ ಹಾಗೂ ಅಗತ್ಯ ವಾಹನ ಮತ್ತು ಛದ್ರತಾ ಸಲಕರಣಿಗಳು 
ಇಲ್ಲದಿರುವ ಬಣ್ಣೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯವುದು. 


- ಶ್ರೀ ಕೆ.ಎಂ.ತಿಮ್ಮರಾಯಪ್ಪ ಅವರು ಪಾವಗಡ ತಾಲ್ಲೂಕು ಪಳವಳ್ಳ ವ್ಯವಸಾಯ 


ಸೇವಾ ಸಹಕಾರ ಸಂಘವು ರೈತರಿಗೆ ಮತ್ತು ಮಹಿಳಾ ಸ್ವಸಹಾಯ ಸಂಘಗಳಗೆ 
ಮಾಡಿರುವ ವಂಚನೆ ಬಗ್ಗೆ ತನಿಖೆ ನಡೆಸಲು ಆದೇಶವಾಗಿದ್ದರೂ ಈ ಬಗ್ಗೆ ಯಾವುದೇ 
ಕ್ರಮಕ್ಕೆಗೊಳ್ಳದಿರುವ ಬದ್ದೆ ಮಾನ್ಯ ಸಹಕಾರ ಸಚಿವರ ಗಮನ ಸೆಳೆಯುವುದು. 


. ಡಾ॥ ರಫೀಕ್‌ ಅಹ್ಕದ್‌ ಎಸ್‌. ಅವರು ತುಮಕೂರು ಕೈಗಾರಿಕಾ ತರಬೇತಿ ಸಂಸ್ಥೆಗೆ 


ಸ್ವಂತ ಕಟ್ಟಡ ಮಂಜೂರು ಮಾಡುವ ಬಗ್ಗೆ ಮಾನ್ಯ ಕಾರ್ಮಿಕ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀಯುತರುಗಳಾದ ಹೆಚ್‌.ಡಿ. ರೇವಣ್ಣ  ಕೆ.ಎಂ.ಶಿವಅಂಗೇಗೌಡ ಮತ್ತು 


ಎಂ.ಟಿ. ಕೃಷ್ಣಪ್ಪ ಅವರುಗಳು ರಾಜ್ಯದ ಕೆ.ಆರ್‌.ಡಿ.ಸಿ. ಎಲ್‌ ವತಿಯುಂದ 
ಚಿಕ್ಕನಾಯಕನಹಳ್ಳ -ಹಾಸನ ಮಾರ್ಗದ ತಿಪಟೂರು-ಗಂಡಸಿ-ದುದ್ದ ರಸ್ತೆಯನ್ನು 
ಕರ್ನಾಟಕ ರಸ್ತೆ ಅಭವೃದ್ಧಿ ನಿಗಮದಿಂದ ಟೋಲ್‌ ಸಂಗ್ರಹಿಸಿ ಅಭವೃದ್ಧಿಪಡಿಸುವ 
ಯೋಜನೆಯ ಕಾಮಗಾರಿಯು ಪೂರ್ಣಗೊಳ್ಳದೆ ಉಂಬಾಗಿರುವ ತೊಂದರೆಯ ಬಧಣ್ಣೆ 
ಮಾನ್ಯ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಪಿ.ಟ. ರವಿ ಅವರು 2೦1೭-13ನೇ ಸಾಅನಲ್ಲ ಚಿಕ್ಕಮಗಳೂರಿಗೆ ಮಂಜೂರಾಗಿರುವ 


ಇಂಜನಿಯರಿಂಗ್‌ ಕಾಲೇಜು ಹಾಗೂ ಆಲ್ದೂರು, ಕೊಪ್ಪ ಮತ್ತು ಕಡೂರಿನಲ್ಲ 
ಪಾಅಟೆಕ್ಲಿಕ್‌ ಕಾಲೇಜುಗಳು ಪ್ರಾರಂಭವಾಗದಿರುವ ಬಣ್ಣೆ ಮಾನ್ಯ ಉನ್ನತ ಶಿಕ್ಷಣ 
ಮತ್ತು ಪ್ರವಾಸೋದ್ಯಮ ಸಚಿವರ ಗಮನ ಸೆಳೆಯುವುದು. 


10.ಶ್ರೀ ಎಸ್‌. ಭೀಮಾನಾಯ್ದ ಅವರು ಪಿ.ಯು.ಸಿ ವಿದ್ಯಾರ್ಥಿಗಳಗೆ ಜಸಿಯೂಟದ 


ಬದಲಾಗಿ ಲ್ಯಾಪ್‌ಲಾಪ್‌ ಒದಗಿಸುವ ಬಣ್ಣೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 
ರಾಜ್ಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ. ಜ.ಬ. ನಿಂಗಯ್ಯ ಅವರು ಚಿಕ್ಕಮಗಳೂರು ಜಲ್ಲೆ ಮೂಡಿಗೆರೆ ವಿಧಾನಸಭಾ 


ಕ್ಷೇತ್ರದ ವ್ಯಾಪ್ತಿಯಲ್ಲ ಬರುವ ಬಣಕಲ್‌ ಟೌನ್‌, ಬಂಕೇನಹಳ್ಳ, ಮುಗ್ರಹಳ್ಳ, 
ಹ್ಯಾರಗುಡ್ಡೆ, ಕಿತ್ತಲೆಗಂಡಿ ಮತ್ತು ಗೋಣಿಜೀಡು ಹೋಬ, ಜ. ಅಗ್ರಹಾರ 
ಶ್ರೀ ಸುಬಮಣ್ಯಸ್ತಾಮಿ ದೇವಸ್ಥಾನದ ಹತ್ತಿರ ಹೇಮಾವತಿ ನದಿ ದಂಡೆ-ಸಂರಕ್ಷಣಿ 
ತಡೆಗೋಡೆ ನಿರ್ಮಾಣ ಕಾಮಗಾರಿ ಬಗ್ಗೆ ಮಾನ್ಯ ಲೋಕೋಪಯೋಗಿ ಸಚವರ 
ಗಮನ ಸೆಳೆಯುವುದು. 

ಮ.ತಿ.ನೋ.. 


12.ಶ್ರೀ ಪಿ. ಸುನೀಲಕುಮಾರ್‌ ಅವರು 2೦1೭-13ರ ಸಾಅನಲ್ಲ ಮಾನ್ಯ 
ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲ ಉಡುಪಿ ಜಲ್ಲೆಗೆ ಬಾಕಿ ಅನುದಾನ 
ಜಡುಗಡೆಯಾಗದೆ ಕಾಮಗಾರಿಯು ವಿಳಂಬವಾಗುತ್ತಿರುವ ಬಧ್ದೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


13. ಶ್ರೀಮತಿ ವಿನಿಷಾ ನಿರೋ ಅವರು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದಲ್ಲ ಎಲ್ಲಾ 
ಅಲ್ಪಸಂಖ್ಯಾತರ ಸ ಸಮುದಾಯದಲ್ಲ ಆಂಗ್ಲೋ ಇಂಡಿಯನ್‌ ಸಮುದಾಯಕ್ಕೆ ಪ ಪ್ರಾತಿನಿಧ್ಯ 
ನೀಡದಿರುವ ಬಗಣ್ಗೆ ಪೌರಾಡಳಿತ, ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ "ಉದ್ದಿಮೆಗಳ 
ಹಾಗೂ ಅಲ್ಪಸಂಖ್ಯಾತರ ಕಲ್ಫ್ಯಾಣಿ ಮತ್ತು ವಕ್ತ್‌ ಸಚಿವರ ಗಮನ ಸೆಕೆಯುವುದು. 


14.ಶ್ರೀ ಆ. ವೆಂಕಟರಮಣಯ್ಯ ಅವರು ದೊಡ್ಡಬಳ್ಳಾಪುರ ತಾಲ್ಲೂಕು ದೊಡ್ಡಬೆಳವಂಗಲ 
ಹೋಬಳ ಸಕ್ಕರೆ ಗೊಲ್ಲಹಳ್ಳ ಗ್ರಾಮ ಪಂಚಾಂಯ್ದು ವ್ಯಾಪ್ತಿಯಲ್ಲ ಬೆಂಗಳೂರು 
ಮಹಾನಗರದ ಕಸ ವಿಲೇ ಮಾಡುವುದನ್ನು ತಡೆಯುವ ಬಣ್ಣೆ ಮೂಲಸೌಕರ್ಯ 
ಅಭವೃದ್ಧಿ, ವಾರ್ತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


1ರ. ಶ್ರೀಮತಿ ಶಾರದ ಪೂರ್ಯನಾಯ್ದ ಅವರು 2೦14-15ನೇ ಸಾಅನ ಆಯವ್ಯಯದಲ್ಲ 
ಗ್ರಾಮೀಣ ವಿಕಾಸ ಯೋಜನೆಗಳಗೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯನ್ನು ಆಧರಿಸಿ 
ಗ್ರಾಮಗಳನ್ನು ಆಯ್ದೆ ಮಾಡುವ ಬಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


16. ಶ್ರೀಯುತರುಗಳಾದ ಎನ್‌.ಚಲುವರಾಯಸ್ವಾಮಿ. ಸಿ.ಎನ್‌.ಬಾಲಕೃಷ್ಟ, ಎಂ.ಟ. ಕೃಷ್ಣಪ್ಪ 
ಹೆಚ್‌.ಸಿ.ಬಾಲಕೃಷ್ಟ ಮತ್ತು ಕೆ.ಎಂ.ಶಿವಅಂಗೇಗೌಡ ಅವರುಗಳು ಬೆಂಗಳೂರು-ಹಾಸನ 
ರೈಲ್ವೆ ಮಾರ್ಗದ ಕಾಮಗಾರಿಗಳು ಪೂರ್ಣಗೊಳ್ಳದಿರುವ ಬಗ್ಗೆ ಮಾನ್ಯ ಮೂಲ 
ಸೌಕರ್ಯ ಅಭವೃದ್ಧಿ ಹಾಗೂ ವಾರ್ತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


17. ಶ್ರೀ ರಾಜು ಅಲಗೂರು ಅವರು ಮಹಾರಾಷ್ಟ್ರ ರಾಜ್ಯದಲ್ಲಿ ಜಾರಿಯಲ್ಲರುವ ಮೌಢ್ಯ 
ಪ್ರತಿಬಂಧಕ ಕಾನೂನನ್ನು ಹಾಗೂ ಪ್ರಗತಿಪರ ವೈಜ್ಞಾನಿಕ ಚಿಂತನೆಗೆ ಒಳಪಡಿಸುವ 
ಕಾನೂನನ್ನು ರಾಜ್ಯದಲ್ಲಿ "ಜಾರಿಗೆ ತರುವ ಬಗ್ಗೆ ಮಾನ್ಯ ಸ ಸಮಾಜ ಕಲ್ಫ್ಯಾಣಿ ಹಾಗೂ 
ಹಿಂದುಅದ ಮ ಕಲ್ಯಾಣ ಸಚಿವರ ಗೆಮನ ಸೆಳೆಯುವುದು. 


18.ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು ಕೊರಟಗೆರೆ ಪಟ್ಟಣಕ್ಕೆ, ಬ್ರಹ್ಯಸಂದ್ರ ಕೆರೆಗೆ 
ಹಾಗೂ ಸುತ್ತಮುತ್ತಅನ ಹಳ್ಳಗಳಗೆ ಕುಡಿಯುವ ನೀರನ್ನು ಹೇಮಾವತಿ ನಾಲೆಯಿಂದ 
ಪೂರೈಸುವ ಯೋಜನೆಯನ್ನು ಅನುಷ್ಠಾನಗೊಳಸುವ ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ 
ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


19.ಶ್ರೀ ಗೋವಿಂದ ಎಂ. ಕಾರಜೋಳ ಅವರು ಬಾಗಲಕೋಟಿ ರೈತರು ಬೆಳೆಯುವ ಕಡಲೆ 
ಬೆಳೆಗೆ ಬೆಂಬಲ ಬೆಲೆ ನಿಗದಿ ಪಡಿಸುವ ಹಾಗೂ ಬೆಳೆ ಸಂರಕ್ಷಣೆಗೆ ಉಗ್ರಾಣ ಇಲ್ಲದಿರುವ 
ಬದ್ಧೆ ಮಾನ್ಯ ಕೃಷಿ ಮಾರುಕಲ್ಲೆ ಮತ್ತು ತೋಟಗಾರಿಕೆ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ.,. 


ee 


2೦. ಶ್ರೀ ಎಸ್‌. ಮಧು ಬಂಗಾರಪ್ಪ ಅವರು ಸೊರಬ ಪಟ್ಟಣ ಪಂಚಾಯತಿಯಲ್ಲಿ 
ಮುಖ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಯ ಮೇಲೆ 
ಗುರುತರವಾದ ದೂರುಗಳು ಇರುವುದರಿಂದ ಅವರ ವಿರುದ್ಧ ಕ್ರಮಕೈಗೊಳ್ಳುವ ಬಗ್ಗೆ 
ಪೌರಾಡಳತ, ನ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ತ್‌ ಸಚಿವರ ಗಮನ ಸೆಳೆಯುವುದು. 


2೦1.ಶ್ರೀ ಪಿಳ್ಳ ಮುನಿಶಾಮಪ್ಪ ಅವರು ದೇವನಹಳ್ವ ಜಾಅಗೆ ಗ್ರಾಮ ಪಂಚಾಯುತಿಯಲ್ಲ 
ನಡೆದಿರುವ ಅವ್ಯವಹಾರದ ನಿಮಿತ್ತ ಅಲ್ಪನ ಅಧಿಕಾರಿಯೊಬ್ಬರನ್ನು 
ಅಮಾನತ್ತಿನಲ್ಲಟ್ಟಿರುವುದರಿಂದ  ಉಂಬಾಗಿರುವ ಗಲಭೆಯ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


೭೭. ಶ್ರೀ ಆರ್‌.ಅಶೋಕ ಅವರು ಬೆಂಗಳೂರು ಪದ್ಧನಾಭನಗರ ವಿಧಾನ ಸಭಾ ಕ್ಷೇತ್ರದ 
ವ್ಯಾಪ್ಲಿಯಲ್ಲನ ಬನಶಂಕರಿ ಬಸ್‌ ನಿಲ್ದಾಣದ ಬಳಯುರುವ ಮಹಾನಗರ ಪಾಅಕೆಯ 
ಜಾಗವನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ವಶಪಡಿಸಿಕೊಳ್ಳುವ ಬಗ್ದೆ 
ಮಾನ್ಯ ಸಾರಿಗೆ ಸಚವರ ಗಮನ ಸೆಳೆಯುವುದು. 


2೦3. ಶ್ರೀ ಕೆ.ಬ. ಪ್ರಸನ್ನ ಕುಮಾರ್‌ ಅವರು ಶಿವಮೊಗ್ಗ ನಗರದಲ್ಲರುವ ಮೆಗ್ಗಾನ್‌ 
ಆಸ್ಪತ್ರೆಯಲ್ಲ  ಕಾರ್ಯನಿರ್ವಹಿಸುತ್ತಿರುವ ಶುಶ್ರೂಷಕಿಯರಿಗೆ ವಸತಿ ಗೃಹಗಳನ್ನು 
ನಿರ್ಮಿಸಿ ಕೊಡುವ ಬಣ್ಣಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚವರ 
ಗಮನ ಸೆಳೆಯುವುದು. 


24. ಶ್ರೀ ಆರ್‌. ಜಗದೀಶ್‌ ಕುಮಾರ್‌ ಅವರು ರಾಜೀವ್‌ ಗಾಂಧಿ ಆರೋಗ್ಯ 
ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮತ್ತು ಭಾರತೀಯ ವೈದ್ಯಕೀಯ ಪರಿಷತ್ತಿನ 
ನಿಯಮಾವಳಗಳ ಪ್ರಕಾರ ವೈದ್ಯಕೀಯ ಶಿಕ್ಷಣ ಸ್ನಾತಕೋತ್ತರ ಪದವಿ ವ್ಯಾಸಂಗ 
ಮಾಡುತ್ತಿರುವ ವಿದ್ಯಾರ್ಥಿಗಳು ಖಾಸಗಿ ವೈದ್ಯ ವೃತ್ತಿ ಮಾಡಲು ಅವಕಾಶವಿಲ್ಲದಿದ್ದರೂ 
ಕಾನೂನು ಬಾಹಿರವಾಗಿ ಖಾಸಗಿ ವೈದ್ಯಕೀಯ ವೃತ್ತಿಯನ್ನು ಮಾಡುತ್ತಿರುವ ಬಣ್ಣ 
ಮಾನ್ಯ ವೈದ್ಯಕೀಯ ಶಿಕ್ಷಣ ರಾಜ್ಯ ಸಚವರ ಗಮನ ಸೆಳೆಯುವುದು. 


7. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಧೆ ಅಲ್ಪ ಕಾಲಾವಧಿ ಚರ್ಚೆ 


1 ಶ್ರೀಯುತರುಗಕಾದ ಮಧು ಎಸ್‌. ಬಂಗಾರಪ್ಪ, ಎನ್‌.ಹೆಚ್‌.ಕೋನರೆಡ್ಡಿ 
.ಜ.ನಿಂಗಯ್ಯ, ಹಾಗೂ ಎಂ.ಟ.ಕೃಷ್ಣಪ್ಪ ಅವರುಗಳು ಅಡಿಕೆ ಆರೋಗ್ಯಕ್ಕೆ 
ಹಾನಿಕಾರಕ ಎಂದು ಕೇಂದ್ರ ಸರ್ಕಾರ ವರದಿ ಸಲ್ಲಸಿರುವ ಬದ್ವೆ ರಾಜ್ಯ ಸರ್ಕಾರವು 
ತೆಗೆದುಕೊಳ್ಳುವ ನಿಣ೯ಯದ ಬಣ್ದೆ ಚರ್ಚೆ. 


2. ಶ್ರೀಯುತರುಗಳಾದ ಎಸ್‌.ಆರ್‌. ವಿಶ್ವನಾಥ್‌, ಎಂ. ಕೃಷ್ಣಪ್ಪ ಮತ್ತು ರವಿಸುಬ್ರಮಣ್ಯ 
ಅವರುಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಅರ್ಕಾವತಿ ಬಡಾವಣೆ 
ನಿರ್ಮಾಣಕ್ಷಾಗಿ ವಶಪಡಿಸಿಕೊಳ್ಳಲಾದ ಜಮೀನುಗಳ ಪೈಕಿ ಕೆಲವು ಭೂಮಾಠೀಕರಿಗೆ 
ಪರಿಹಾರ ರೂಪದಲ್ಲ ನಿವೇಶನ ಹಂಚಿಕೆ ಮಾಡಲಾಗಿದ್ದರೂ ಕಾನೂನು ಬಾಹಿರವಾಗಿ 
ಆ ಜಮೀನುಗಳನ್ನು ಡಿ ನೋಟಫಿಕೇಷನ್‌ ಮಾಡಿ ಆದೇಶ ಹೊರಡಿಸಿರುವ ಬಣ್ಣೆ 
ಚರ್ಚೆ. 


ಪು.ತಿ.ನೋ.. 


3. ಶ್ರೀಯುತರುಗಳಾದ ಎಂ.ಟ.ಕೃಷ್ಣಪ್ಪ ಎಸ್‌.ಆರ್‌.ಶ್ರೀನಿವಾಸ್‌, ಡಿ.ಸಿ.ತಮ್ಮಣ್ಣ 
ಅವರುಗಳು ಲೋಕೋಪಯೋಗಿ ಇಲಾಖೆಯಲ್ಲ ಅನುದಾನವನ್ನು ಜಡುಗಡೆ 
ಮಾಡುವಾಗ ಪಿಆರ್‌ಎಫ್‌ 5೦54 ಅಪೆಂಡಿಕ್ಸ್‌ -ಸಿ ಮತ್ತು 3054 ಅಪೆಂಡಿಕ್ಸ್‌ -ಸಿ 
ಗಳಡಿಯಲ್ಲ ತಾರತಮ್ಯವಾಗಿರುವ ಬಧ್ಣೆ ಚರ್ಚೆ. 


4. ಶ್ರೀಯುತರುಗಳಾದ ರಾಜು ಅಲಗೂರು, ಡಾ! ಉಮೇಶ್‌ ಜ ಜಾಧವ್‌, 
ವಿಜಯಾನಂದ ಎಸ್‌. ಕಾಶಪ್ಪನವರ್‌, ಕೆ.ಷಡಕ್ಷರಿ, ಡಾ॥ ಅಜಯಸಿಂಗ್‌ ಮತ್ತು 
ಇತರರು 2೦14ನೇ ರಾಜ್ಯಪಾಲರ ಭಾಷಣದಲಟ್ಲ ಹೊಸ ತಾಲ್ಲೂಕುಗಳ ರಚನೆ ಬಗ್ಗೆ 
ಪ್ರಸ್ತಾಪಿಸಿದ್ದು ಆಯವ್ಯಯ ಭಾಷಣದಲ್ಲ ಈ ಕುರಿತು ಪ್ರಸ್ತಾಪವಿಲ್ಲದಿರುವ ಬಗ್ದೆ 
ಚರ್ಚೆ. 


೮. ಶ್ರೀಯುತರುಗಳಾದ ಕೆ.ಶಿವಮೂರ್ತಿ, ಕೆ.ಎಂ.ತಿಮ್ಯರಾಯಪ್ಪ, ಎಸ್‌.ತಿಪ್ಪೇಸ್ವಾಮಿ, 
ಭೀಮನಾಯ್ದ, ರಾಜಣ್ಣ, ಈ. ತುಕಾರಾಂ ಮತ್ತು ಇತರರು ಬಯಲು ಸೀಮೆ 
ಪ್ರದೇಶಗಳಗೆ ಕುಡಿಯುವ ನೀರನ್ನು ಪೂರೈಸಲು ಕೆರೆಗಳಗೆ ನೀರು ತುಂಜಸುವ 
ಹಾಗೂ ನೀರಾವರಿ ಪುಥ್ಗೀಕರಣ ಘಟಕವನ್ನು ಸ್ಥಾಪಿಸುವ ಬಗ್ಗೆ ಮತ್ತು ಬಯಲು 
ಸೀಮೆ ಪ್ರದೇಶದಿಂದ ಗುಳೆ ಹೋಗುವವರನ್ನು ತಡೆಗಟ್ಟುವ ವಿಷಯದ ಬದ್ಧೆ ಚರ್ಚೆ. 


6. ಶ್ರೀಯುತರುಗಳಾದ ಟ.ವೆಂಕಟರಮಣಯ್ಯ, ಎಸ್‌.ಎನ್‌.ನಾರಾಯಣಸ್ವಾಮಿ, ಎಂ.ಟಿ. 
ಕೃಷ್ಣಪ್ಪ, ಎಸ್‌.ಎನ್‌. ಸುಬ್ಬಾರೆಡ್ಡಿ ಮತ್ತು ಎಂ.ಸತೀಶ್‌ರೆಡ್ಡಿ ಅವರುಗಳು 2೦14-15ನೇ 
ಸಾಅನ ಆಯವ್ಯಯ ಮಂಗಡದಲ್ಲ ಅಬಕಾರಿ ಇಲಾಖೆಯ ಬಾರ್‌ ಮತ್ತು 
ರೆಸ್ಟೊರೆಂಟ್‌ ಮೇಲೆ ವಿಧಿಸಿರುವ ಮೌಲ್ಯವರ್ಧಿತ ತೆರಿಗೆ ಬಗ್ಗೆ ಚರ್ಚೆ. 


ಪಿ.ಹಿಂಪ್ರಕಾಶ 
ಕಾರ್ಯದರ್ಶಿ 


NEE 
J ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


